ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸ೦ಖ್ಯೆ: 3007 (2521) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ: ರಾಜ್ಯದಲ್ಲಿ ಭೂ ಪರಿವರ್ತನೆ ಬಗ್ಗೆ 
(ಅ) ರಾಜ್ಯದಲ್ಲಿ ಭೂ ಪರಿವರ್ತನೆಯನ್ನು ಕೈಬಿಡುವ ಉದ್ದೇಶ ಸರ್ಕಾರಕ್ಕಿದೆಯೇ; 


(ಆ) ನೆರೆ ರಾಜ್ಯಗಳಲ್ಲಿ ಭೂ ಪರಿವರ್ತನೆ ಇಲ್ಲದಿರುವ ಮಾಹಿತಿ ಸರ್ಕಾರಕ್ಕಿದೆಯೇ; ಭೂ 
ಪರಿವರ್ತನೆಯಿಂದ ಆಗುತ್ತಿರುವ ಶೋಷಣೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಮಾಸ್ಟ್‌ರ್‌ ಪ್ಲಾನ್‌ ಮಾಡಿರುವ ಆಧಾರದ ಮೇಲೆ ನಿಗದಿಪಡಿಸುವ ಉದ್ದೇಪದನ್ನ್ವಯ 
ಶುಲ್ಕವನ್ನು ಆನ್‌ಲೈನ್‌ ಮುಖಾಂತರ ಪಾವತಿ ಮಾಡಿ ಭೂ ಪರಿವರ್ತನೆ ಮಾಡಲು 
ಸರ್ಕಾರಕ್ಕಿರುವ ತೊಂದರೆಯೇನು? 


